CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೪, ೨೦೦೫ (ಚೈತ್ರ ೨೪, ಶಕ ವರ್ಷ ೧೯೨೭) ಸಂಚಿಕೆ ೧೫ 














ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:125/2004-05, ದಿನಾಂಕ 24ನೇ ಮಾರ್ಚ್‌ 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌: 
47:2004-05, ದಿನಾಂಕ: 18.7.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 649 ರಿಂದ 652 ವರೆಗೆ ಭಾಗ-9 ರಲ್ಲಿ ಆನೇಕೆರೆ, ಮಲ್ಲಾಘಟ್ಟ ಗ್ರಾಮದ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ಆನೇಕೆರೆ, ಮಲ್ಲಾಘಟ್ಟ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ಆನೇಕೆರೆ 
1 69:1 ಭಾಗಾಯ್ತು 0-08 69:1 ಭಾಗಾಯ್ತು 0-23 
69:1 ಷೆ 0-02 ಖುಷ್ಕಿ 0-06 
69:1 ಈ 0-05 
69:1 ತ 0-02 
69:1 ಷ್ಟ 0-05 
69:1 ks 0-12 
69:1 ಡೆ 0-01 
ಗ್ರಾಮ: ಮಲ್ಹಾಘಟ್ಟ 
2 24 ಖರಾಬು 0-12 24 ಖುಷ್ಕಿ 0-27 
13 0-09 
ಜೆ 0-02 
4 0-09 


























(೧೯೩) 





















































೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೦೫ ಭಾಗ - ೬ 
1 2 3 4 5 6 7 
3 25:2 ಖುಷ್ಕಿ 0-14 25:2 ಖುಷ್ಕಿ 0-11 102 
ಖುಷ್ಮಿ 0-02 
4 25:3 ಖುಷ್ಕಿ 0-06 25:3 ಚ 0-10 
ಖುಷ್ಕಿ 0-04 25:8 7 0-04 1/2 
6 25:4 ig 0-03 25:4 % 0-02 12 
7 26 ಖರಾಬ್‌ 0-12 26 ಕ 0-10 
8 271 ಖುಷ್ಕಿ 0-01 27:1 4 0-03 
ಖುಷ್ಕಿ 0-01 
ಖುಷ್ಕಿ 0-02 
9 27:3 ಖುಷ್ಕಿ 0-08 27:3 ಖುಷ್ಕಿ 0-05 
ಖುಷ್ಕಿ 0-03 27:7 ೫ 0-02 
27:8 1 0-02 
27:9 1 0-02 
ಪಿ.ಆರ್‌. 137 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ತಿದ್ದುಪಡಿ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:127/2004-05, ದಿನಾಂಕ 24ನೇ ಮಾರ್ಚ್‌ 2005 


ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌: 
11:2004-05, ದಿನಾಂಕ: 25.6.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 595 ರಿಂದ 600 ವರೆಗೆ ಭಾಗ-6 ರಲ್ಲಿ ಶಿಂಗಸಂದ್ರ, ಸಂಪಿಗೆ ಗ್ರಾಮದ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 





















































ಮಾಡಲಾಗಿದೆ. 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಂಡಿನಶಿವರ ಗ್ರಾಮ: ಶಿಂಗಸಂದ್ರ, ಸಂಪಿಗೆ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 6 7 
ಗ್ರಾಮ: ಶಿಂಗಸಂದ್ರ 
1 10 ಖುಷ್ಕಿ 0-17 10 ಖುಷ್ಕಿ 0-17 
ಖರಾಬು 0-04 
2 67 ಖುಷ್ಮಿ 0-03 67 4 0-02 
68 ಖುಷ್ಕಿ 0-27 68 ಚೆ 0-27 
ಖರಾಬು 0-01 
4 66 ಖುಷ್ಕಿ 0-23 66 0-23 
ಖರಾಬು 0-01 
97 ಖುಷ್ಮಿ 0-22 97 | 0-15 
9 99:3 ಖುಷ್ಕಿ 0-21 99:3 4 0-21 
ಖರಾಬು 0-01 
10 100 ಖುಷ್ಕಿ 0-09 100 | 0-07 
ಖರಾಬು 0-01 
11 90 ಖುಷ್ಮಿ 0-01 90 ತ್ತ 0-0 1/2 
12 89 i 0-06 89 ಥ್‌ 0-05 1/2 
15 86 & 0-08 86 ಯ 0-06 
18 52 ¥ 0-11 59 4 0-05 
19 85:2 i 0-16 85:2 4 0-16 
ಖರಾಬು 0-01 
20 85:1 ಖುಷ್ಮಿ 0-34 85:1 i 0-31 
































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೦೫ ೧೯೫ 
















































































1 2 3 4 5 6 7 
ಗ್ರಾಮ: ಸಂಪಿಗೆ 
21 42:1 ಖುಷ್ಠಿ 0-06 42:1 ಖುಷ್ಮಿ 0-05 
22 42:2 4 0-22 42:2 ೫ 0-22 
24 43 ಭಿ 1-01 43 1 1-00 
25 37 ಖುಷ್ಕಿ 1-20 37 ೫ 1-20 
ಖರಾಬು 0-05 
27 33:2ಡಿ ಎನ್‌ಎಕೆ 0-06 33:2ಡಿ ಎನ್‌ಎಕೆ 0-04 
ಅಲಿನೇಷನ್‌ 
30 33:2ಎ ಖುಷ್ಕಿ 0-06 33:2ಎ ಖುಷ್ಮಿ 0-05 
31 25:1ಎ ಚ 0-07 25:1ಎ ತ 0-06 
32 368:2 ಎನ್‌ಎಕೆ 0-06 368:2 xg 0-05 
33 368:3 ಖುಷ್ಕಿ 0-07 368:3 ಡೆ 0-06 
34 368:1 ತರಿ 0-04 368:1 ತರಿ 0-03 
37 34 ಖುಷ್ಠಿ 0-05 34 ಖುಷ್ಮಿ 0-01 1/2 
38 44 ಚ್ದ 0-30 44 2 0-20 
42 46:5ಬಿ 22 0-04 46:5ಬಿ 4 0-03 
45 54:3 ik 0-16 54:3 ತ 0-15 12 
47 54:2 i 0-07 54:2 A 0-06 
ಪಿ.ಆರ್‌. 138 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಸಂಖ್ಯೆ: ಎಲ್‌ಎನ್‌ಡಿ/ಸಿಆರ್‌/703/2002-03, ದಿನಾಂಕ: 18ನೇ ಮಾರ್ಚ್‌ 2005 
ನಮೂನೆ-27 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆಯ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ರಸ್ತೆಯ ಸದರಿ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ 
ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ ಈ ಮೂಲಕ 
ಘೋಷಿಸುತ್ತದೆ. 

2. ಸಾರ್ವಜನಿಕ ಹೆದ್ದಾರಿಯ ಹಕ್ಕಿನ ಜೊತೆಗೆ ಸದರಿ ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 
ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರೀ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ 
ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ 
ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಲೇಮುಗಳನ್ನು ಸದರಿ ಪ್ರಕರಣದಲ್ಲಿ ಸಂಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರು 
ಪರಿಶೀಲಿಸತಕ್ಕದ್ದು. 


























ಅನುಸೂಚಿ 
1 | ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮ ಹನುಮನಹಳ್ಳಿ, ಸಾಸ್ತೇಹಳ್ಳಿ 1ನೇ ಹೋಬಳಿ 
2 | ತಾಲ್ಲೂಕು ಹೊನ್ನಾಳಿ 
3 [ಜಿಲ್ಲೆ ದಾವಣಗೆರೆ 
4 | ರಸ್ತೆಯ ಮೊದಲಾದುದರ ಭಾಗ ಅಥವಾ ಹನುಮನಹಳ್ಳಿ ಗ್ರಾಮದ ಸ.ನಂ.26/3 ರಲ್ಲಿನ ನಕಾಶೆ ಕಂಡ ಬಂಡಿ ದಾರಿಯನ್ನು ತೆಗೆದುಹಾಕಿ 
ಭಾಗಗಳ ವರ್ಣನೆ ಬೇರೆ ಕಡೆ ಹಾದು ಹೋಗುವಂತೆ ಮಾಡುವ ಬಗ್ಗೆ. 
5 | ರಸ್ತೆಯ ಭಾಗ ಅಥವಾ ಭಾಗಗಳ 20 ಅಡಿ (0-06 ಗುಂಟೆ) 
ಸರಿಸುಮಾರು ವಿಸ್ತೀರ್ಣ 











೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೦೫ ಭಾಗ - ೬ 








6 | ಮೇರೆ (ಚಕ್ಕುಬಂದಿ) ಪೂರ್ವಕ್ಕೆ: ಸ.ನಂ. 26/3 ರಲ್ಲಿ ಉಳಿದ ಜಮೀನು 
ಪಶ್ಚಿಮಕ್ಕೆ: ಹನುಮನಹಳ್ಳಿಯಿಂದ ಕಂಚುಗಾರನಹಳ್ಳಿಗೆ ಹೋಗುವ ರಸ್ತೆ 
ಉತ್ತರಕ್ಕೆ: ಸ.ನಂ.27 ಗ್ರಾಮಠಾಣ. 


ದಕ್ಷಿಣಕ್ಕೆ: ಸ.ನಂ. 2613 ರಲ್ಲಿ ಉಳಿದ ಜಮೀನು. 
7 | ಪ್ರಸ್ತಾಪಿತ ಹೊಸ ಸಾರ್ವಜನಿಕ ರಸ್ಯೆಬೀದಿ/ | ಸ.ನಂ.26/3 ರಲ್ಲಿ ಹಾಲಿ ಇರುವ ನಕಾಶೆ ಕಂಡ ಬಂಡಿ ದಾರಿ ಬದಲಾಗಿ ಇದೇ ಸ.ನಂ.ನ 
ಗಲ್ಲಿ!ದಾರಿ ಅಥವಾ ಇದರ ಭಾಗ - ಉತ್ತರ ದಿಕ್ಕಿನ ಅಂಚಿನಲ್ಲಿ ಪಶ್ಚಿಮಾಭಿಮುಖವಾಗಿ ಹಾದು ಹೋಗಿ ಕಂಚುಗಾರನಹಳ್ಳಿ ರಸ್ತೆಗೆ 
ಚಿಕ್ಕುಬಂದಿ ಸೇರುವ 20 ಅಡಿ ಅಗಲದ ಬಂಡಿ ದಾರಿ. ಇದರ ಚಿಕ್ಕುಬಂದಿ 

ಪೂರ್ವಕ್ಕೆ: ಸ.ನಂ. 41 ಗ್ರಾಮಠಾಣ. 

ಪಶ್ಚಿಮಕ್ಕೆ: ಸ.ನಂ.26/ ರಲ್ಲಿ ಹಾದುಹೋಗುವ ಕಂಚುಗಾರನಹಳ್ಳಿ ರಸ್ತೆ. 


ಉತ್ತರಕ್ಕೆ: ಸ.ನಂ.27 ಗ್ರಾಮಠಾಣ 


ಮಂ 


ದಕ್ಷಿಣಕ್ಕೆ: ಸ.ನಂ. 26/3 ರಲ್ಲಿ ಉಳಿದ ಜಮೀನು. 
ಪಿ.ಆರ್‌. 136 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:129/2004-05, ದಿನಾಂಕ 24ನೇ ಮಾರ್ಚ್‌ 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌: 

10:2004-05, ದಿನಾಂಕ: 25.6.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 

ಅಧಿಸೂಚನೆಯು ದಿನಾಂಕ: 19.7.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 491 ರಿಂದ 494 ವರೆಗೆ ಭಾಗ-6 ರಲ್ಲಿ ಪೆರಮಸಂದ್ರ, ಬಾಡೇನಹಳ್ಳಿ 

ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ 
ತಿದ್ದುಪಡಿ ಮಾಡಲಾಗಿದೆ. 






















































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಡಬ ಗ್ರಾಮ: ಪೆರಮಸಂದ್ರ, ಬಾಡೇನಹಳ್ಳಿ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ಪೆರಮಸಂದ್ರ 
1 101 ಖುಷ್ಮಿ 0-20 101 ಖುಷ್ಮಿ 0-16 12 
2 114:2 ಖುಷ್ಕಿ 0-24 114:2 ಖುಷ್ಕಿ 0-24 
ಖರಾಬ್‌ 0-01 

165 ಖುಷ್ಮಿ 0-32 165 ಖುಷ್ಮಿ 0-24 
4 166 ಖುಷ್ಮಿ 0-17 166 ಖುಷ್ಮಿ 0-09 

99 ಭಾಗಾಯ್ತು 0-06 99 ಖುಷ್ಕಿ 0-25 

ಖುಷ್ಕಿ 0-16 
6 98:2 ಭಾಗಾಯ್ತು 0-04 98:2 ಭಾಗಾಯ್ತು 0-05 
7 98:3 ಭಾಗಾಯ್ತು 0-07 98:3 ಭಾಗಾಯ್ತು 0-10 
8 98:5 ಭಾಗಾಯ್ತು 0-03 98:5 ಭಾಗಾಯ್ತು 0-05 
ಗ್ರಾಮ: ಬಾಡೇನಹಳ್ಳಿ 

9 44:1 ಖುಷ್ಕಿ 0-11 44:1 ಖುಷ್ಕಿ 0-10 
14 44:12ಎ ಖರಾಬ್‌ 0-30 44:12ಎ ಖರಾಬ್‌ 0-06 
15 44:12ಬಿ ಖರಾಬ್‌ 0-10 44:12ಬಿ ಖರಾಬ್‌ 0-10 
18 44:12 ಖುಷ್ಕಿ 0-04 44:13 ಖುಷ್ಕಿ 0-03 
29 52:4 ಖುಷ್ಕಿ 0-02 52:4 6 0-01 
30 52:5 ik 0-02 52:5 ಶಿ 0-01 
31 52:6 2” 0-02 52:6 4 0-01 
35 10:11 1 0-03 1/2 10:11 ಕ 0-04 
38 10:14ಬಿ1 ಈ 0-04 10:14ಬಿ1 | 0-05 





























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೦೫ ೧೯೭ 












































1 2 3 4 5 6 7 
40 15:2 ಖುಷ್ಠಿ 0-03 15:2 ಖುಷ್ಮಿ 0-04 
42 15:4 ಖುಷ್ಕಿ 0-03 15:4 ಖುಷ್ಮಿ 0-02 
43 13:10ಎ ಡಿ 0-07 13:10ಎ 1 0-08 
44 14:1 ೪ 0-04 14:1 i 0-04 
ಖರಾಬ್‌ 0-01 
ಪಿ.ಆರ್‌. 140 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ ಸಂಖ್ಯೆ: ಕೆಎಸ್‌ಎ:ಸಿಆರ್‌:5/1999-2000, ದಿನಾಂಕ: 18ನೇ ಮಾರ್ಚ್‌ 2005 

ನಂ. ಕೆಎಸ್‌ಎ:ಸಿಆರ್‌:5/1999-2000 ದಿನಾಂಕ: 6.7.2004ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ 
ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೆಂಗಳೂರು ನಗರ ಡಂಪ್‌ ಸೈಟ್‌ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ನಿರ್ಮೂಲನೆ ಮತ್ತು ಅಭಿವೃದ್ಧಿ) ಕಾಯ್ದೆ 1973ರ ಸೆಕ್ಟನ್‌ 3 ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಸಂಬಂಧಿಸಿದವರಿಂದ 
ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಸದರಿ ಪ್ರಿಲಿಮಿನರಿ ಅಧಿಸೂಚನೆಗೆ ಸಂಬಂಧಿಸಿದಂತೆ ರೈಲ್ವೆ ಇಲಾಖೆಯವರು ಆಕ್ಷೇಪಣೆಯನ್ನು ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯವರು ವರದಿ ಸಲ್ಲಿಸಿ ಈ ಪ್ರದೇಶದಲ್ಲಿ ಗುಡಿಸಲು ಇರುವುದರಿಂದ, ಹಾಗೂ ಈ ಪ್ರದೇಶವು ಕೊಳಚೆ 
ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ, ಇವರ ಆಕ್ಷೇಪಣೆಗಳನ್ನು ತಿರಸ್ಕರಿಸಿ ಇದನ್ನು ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಘೋಷಿಸುವಂತೆ 
ತಿಳಿಸಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ 
ಸೌಕರ್ಯಗಳಿಲ್ಲದೇ ಅನಾರೋಗ್ಯಕರ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ 
ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಕೂಲ್‌ 


ಬೆಂಗಳೂರು ನಗರ ಕಾರ್ಪೊರೇಷನ್‌ ವ್ಯಾಪ್ತಿಯ ಬೈಯ್ಯಪ್ಪನಹಳ್ಳಿ ಡಂಪ್‌ ಸೈಟ್‌ ಕೊಳಚೆ ಪ್ರದೇಶ ಬೆಂಗಳೂರು ಇಲ್ಲಿರುವ ಚೆಕ್ಕುಬಂದಿ ಮತ್ತು 









































ಹದ್ದುಬಸ್ತು ತಃಖ್ತೆ 
ಕ್ರ. ಕೊಳಚೆ ಪ್ರದೇಶದ ಮಾಲೀಕರ ಸರ್ವೆ ವಿಸ್ತೀರ್ಣ ಚಿಕ್ಕುಬಂದಿಗಳು 
ಸಂ. | ಹೆಸರು ಮತ್ತು ಸ್ಥಳ ಹೆಸರು ನಂ. (ಚ.ಅ) ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 | ಡಂಪ್‌ ಸೈಟ್‌ ರೈಲ್ವೆ ಇಲಾಖೆ 5,6 3-02 ರೈಲ್ವೆ ಇಲಾಖೆ ಬೈಯ್ಯಪ್ಪನಹಳ್ಳಿ ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆ 
ಕೊಳಚೆ ಪ್ರದೇಶ, ಮತ್ತು ಸ್ವತ್ತು ಮುಖ್ಯ ರಸ್ತೆ ಸ್ವತ್ತು ಸ್ವತ್ತು. 
ಬ್ಹಯ್ಯಪ್ಪನಹಳ್ಳಿ 130 
ಎಂ.ಎ. ಸಾಧಿಕ್‌ 
ಪಿ.ಆರ್‌. 150 ಜಿಲ್ಲಾದಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌:135/2004-05, ದಿನಾಂಕ 29ನೇ ಮಾರ್ಚ್‌ 2005 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894 ರಂತೆ ವಿಧಿ 41ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌: 
43:2004-05, ದಿನಾಂಕ: 8.7.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 19.8.2004ರ ಕರ್ನಾಟಕ ರಾಜ್ಯಪತ್ರದ ಪುಟ 656 ರಿಂದ 657 ವರೆಗೆ ಭಾಗ-6 ರಲ್ಲಿ ಹರಳಹಳ್ಳಿ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 














ಅನುಸೂಚಿ 
ಜಿಲ್ಲೆ; ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ಹರಳಹಳ್ಳಿ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 79 ಖುಷ್ಕಿ 0-10 79 ಖುಷ್ಕಿ 0-10 
ಬಿ ಖರಾಬು 0-20 
2 90 4 1-01 90 ಖುಷ್ಕಿ 0-25 
ಬಿ ಖರಾಬು 0-10 





























ಪಿ.ಆರ್‌. 155 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 








೧೯೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೦೫ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಪ್ರಕರಣ 4(1) ರನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:15/2004-05, ದಿನಾಂಕ: 28ನೇ ಫೆಬ್ರವರಿ 2005 
ಈ ಮುಂದಿನ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ದೊಡ್ಡಬಳ್ಳಾಪುರ ಪಟ್ಟಣಕ್ಕೆ ನೀರು ಸರಬರಾಜು ಯೋಜನೆಗೆ ಬೇಕಾಗಿರುವ ಜಲ ಶುದ್ಧೀಕರಣ ಘಟಕ 
ಮತ್ತು ಮೇಲ್ಮಟ್ಟದ ಜಲ ಸಂಗ್ರಹಾಗಾರ ನಿರ್ಮಿಸುವ ಉದ್ದೇಶಕ್ಕಾಗಿ ಬೇಕಾಗಿದೆ ಎಂದು ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ ಅಧಿನಿಯಮ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಪ್ರಕಾರ ಜಮೀನುಗಳ ಮೇಲೆ ಆಸಕ್ತಿಯುಳ್ಳ ಎಲ್ಲರಿಗೂ 
ಈ ಮೂಲಕ ತಿಳುವಳಿಕೆ ನೀಡುವುದೇನೆಂದರೆ, ಅಧಿನಿಯಮ 42)ರ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಂದ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಮತ್ತು 
ಸಿಬ್ಬಂದಿವರ್ಗದವರಿಗೆ ಕಾರ್ಯನಿರ್ವಹಿಸಲು ಈ ಮೂಲಕ ಅಧಿಕಾರ ನೀಡಲಾಗಿದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ನೇ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳಲ್ಲಿ ನಿಹಿತವಾಗಿರುವ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, 
ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. ಸದರೀ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವನೇ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿವಸಗಳೊಳಗಾಗಿ ಕರ್ನಾಟಕ 
ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು, 
ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತದ ಮೂಲಕ ಸಲ್ಲಿಸತಕ್ಕದ್ದು. 
ಸದರೀ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇನ್ನಾವುದೇ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಯಾಗಲೀ, ಯಾರೂ ಅಡಚಣೆಯನ್ನುಂಟು ಮಾಡುವುದಾಗಲೀ 
ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು, ಸದರೀ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಸದರೀ ಜಮೀನಿನ ವಿಲೆವಾರಿ, ಮಾರಾಟ, ಗುತ್ತಿಗೆ, 
ಅಡಮಾನ, ಹಸ್ತಾಂತರ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರೀ ಜಮೀನಿನ ಅಂತಹ ಭಾಗಗಳಿಗೆ ಭೂ ಸ್ವಾಧೀನ ಕಾಯ್ದೆ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಪರಿಹಾರ ಕೊಡಲು 
ಪರಿಗಣಿಸಲಾಗುವುದಿಲ್ಲ. 
ಸದರೀ ಭೂ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ನಕ್ಷೆಯಲ್ಲಿ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ದೊಡ್ಡಬಳ್ಳಾಪುರ ಹೋಬಳಿ: ತೂಬಗೆರೆ ಗ್ರಾಮ: ಕಾಚಹಳ್ಳಿ 
ಇ ಚಕ್ಕುಬಂದಿ ಭೂ ಸ್ತಾಧೀನ ಜಮೀನಿನ ವಿವರ 
ಇ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ 
ಸಂಖ್ಯೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಣೌ KN 
1 2 3 4 5 6 7 8 9 10 11 
1 ಮುನಿತಾತಪ್ಪ ಮುನಿತಾತಪ್ಪ 70 ಖುಷ್ಕಿ ರಸ್ತೆ ಸ.ನಂ.64 ಸ.ನಂ.53 ರಸ್ತೆ 1-38 2-19 
0-04 ಖರಾಬು 
2-02 
ಪಿ.ಆರ್‌. 145 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(3)ಎಲ್‌ಎಕ್ಕೂ.ಎಸ್‌.ಆರ್‌.3/2004-05, ದಿನಾಂಕ: 29ನೇ ಮಾರ್ಚ್‌ 2005 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಸೊರಬ ತಾಲ್ಲೂಕಿನ ಆನವಟ್ಟಿ ಗ್ರಾಮದಲ್ಲಿ 110/11 ಕಿಲೋ ವ್ಯಾಟ್‌ ವಿದ್ಯುತ್‌ ವಿತರಣಾ ಕೇಂದ್ರ ಸ್ಥಾಪಿಸುವ ಕುರಿತು ಈ 
ಕೆಳಕಂಡ ಜಮೀನುಗಳ ಭೂ ಸ್ವಾಧೀನತೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೦೫ ೧೯೯ 





ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1890ರ (1ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು 
ಭೂ ಸ್ವಾಧೀನಾಧಿಕಾರಿ ಹಾಗೂ ಸಾಗರ ಪ್ರಾಂತ್ಯಾಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಭೂ ಸ್ವಾಧೀನಾಧಿಕಾರಿ ಹಾಗೂ ಪ್ರಾಂತ್ಯಾಧಿಕಾರಿಗಳು, 
ಸಾಗರ ಉಪವಿಭಾಗ, ಸಾಗರ ಇವರನ್ನು ನೇಮಕ ಮಾಡಿದೆ. 

ಭೂಮಿಯಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಪ್ರಕಟಣೆಯು ಪ್ರಕಟವಾದ 30 ದಿವಸಗಳೊಳಗಾಗಿ ಅಥವಾ ಅದಕ್ಕೂ ಮುಂಚೆ, ಕರ್ನಾಟಕ 
ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಭೂ ಸ್ವಾಧೀನಾಧಿಕಾರಿ ಹಾಗೂ 
ಪ್ರಾಂತ್ಯಾಧಿಕಾರಿಗಳು, ಸಾಗರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇವಾರಿಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚಗಳನ್ನು ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಆರ್ಜನೆ ಮಾಡಿಕೊಳ್ಳುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ ಏಳನೇ (ಖಂಡದ) 
ಉಪಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಸಾಗರ ಪ್ರಾಂತ್ಕಾಧಿಕಾರಿಗಳ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ; ಶಿವಮೊಗ್ಗ ತಾಲ್ಲೂಕು: ಸೊರಬ ಹೋಬಳಿ: ಆನವಟ್ಟಿ ಗ್ರಾಮ: ಆನವಟ್ಟಿ 
ಭೂ ಸ್ತಾಧೀನಪಡಿಸಿ 
ಖಾತೆದಾರರ / ಅನುಭವದಾರರ ಅಥವಾ ಗೇಣಿದಾರ ಚಕ್ಕುಬಂದಿ KN 
ಕ್ರಮ | ವಿವರಣೆಗಳೊಂದಿಗೆ ಕೊಳ್ಳಬೇಕಾದ ಅಂದಾಜು 
i (4 ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ತರಹೆ | ಸರ್ವೆ ನಂ. 
ಸಂಖ್ಯೆ ಕ್ರ.ಸಂ. 055 | ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
ಹೆಸರು ಉತರ ಸ.ನಂ ಇ bg ಹ್‌ 
ಡ್‌ ಸ.ನಂ ಸ.ನಂ ಸ.ನಂ ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 
1 ಜೈಬುನ್ಹೀಸಾ ಕೋಂ ಅಲ್ಲಾಭಕ್ಷಾ ಸಾಬ್‌ ಖುಷ್ಮಿ 128/4 ತಿಳುವಳ್ಳಿ ರಸ್ತೆ 128/3 127 05 4.00 1.80 
ಪಿ.ಆರ್‌. 147 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಕಲಂ 4(1) ಮತ್ತು 17(4)ರ ಅನ್ವಯ 
ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:15/2004-05, ದಿನಾಂಕ: 10ನೇ ಮಾರ್ಚ್‌ 2005 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು-ಹಾಸನ ಹೊಸ ಬ್ರಾಡ್‌ಗೇಜ್‌ ರೈಲ್ವೆ ಮಾರ್ಗದ ಉದ್ದೇಶಕ್ಕಾಗಿ ರೈಲ್ವೆ ಇಲಾಖೆ, ಬೆಂಗಳೂರು 
ಇವರಿಗೆ ಬೇಕಾಗಿದೆ ಎಂದು ಬೆಂಗಳೂರು ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಯವರಿಗೆ ಕಂಡು ಬಂದಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33 ರಲ್ಲಿ ತಿದ್ದುಪಡಿಯಾದ ಮತ್ತು 1984ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ 
ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ ಹಾಗೂ ಸದರಿ ಕಾಯ್ದೆಯ ಕಲಂ 4(2)ನೆಯ ಪ್ರಕರಣದಿಂದ ವಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 3ನೇ 
ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ಲೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ವೀಧಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿ ಕೊಡಲಾಗಿದೆ. 


೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೪, ೨೦೦೫ ಭಾಗ - ೬ 





ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ () ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತುಶಾಸನ ರೀತ್ಯಾ 5(ಎ) ಪ್ರಕರಣವು ಇದಕ್ಕೆ ಅನ್ವಯಿಸುವುದಿಲ್ಲ ಎಂದು 
ಸರ್ಕಾರದಿಂದ ಆರ್‌ಡಿ 111 ಎಕ್ಕುಬಿ 2004 ದಿನಾಂಕ: 7.12.2004 ರಂತೆ ಆದೇಶ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗೆ ಅನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯನ್ನುಂಟು 
ಮಾಡುವುದಕ್ಕಾಗಲೀ ಅಥವಾ ಅತಿ ಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣ ಏಳನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಭೂ ಸ್ವಾಧೀನ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 












































ಇಡಲಾಗಿದೆ. 
ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಜಿಲ್ಲೆ ತಾಲ್ಲೂಕು: ಬೆಂಗಳೂರು ಉತ್ತರ ಹೋಬಳಿ: ಹೆಸರುಘಟ್ಟ ಮತ್ತು ದಾಸನಪುರ ಗ್ರಾಮ: 1) ತರಬನಹಳ್ಳಿ 2) ಪಿಳ್ಳಹಳ್ಳಿ 3) ಬೆತ್ತನಗೆರೆ. 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ. ನಂ. ಸ. ನಂ. ಸ. ನಂ. ಸ. ನಂ. 
1 2 3 4 5 6 7 8 9 10 11 
ತರಬನಹಳ್ಳಿ 
ಟಿ.ಪಿ. ರವಿಕುಮಾರ್‌ ಬಿನ್‌ ಸರ್ವತಪ್ಪ ಟಿ.ಪಿ. ರವಿಕುಮಾರ್‌ 6:4 ಖುಷ್ಕಿ ಹಳ್ಳ ಉಳಿಕೆ ರೈಲ್ವೆ ಜಾಗ ಉಳಿಕೆ 0-11 0-68 
2 | ಚಿಕ್ಕವೀರಪ್ಪ ಬಿನ್‌ ಮುತ್ತಯ್ಯ ಚಿಕ್ಕವೀರಪ್ಪ 3543 ಖುಷ್ಕಿ 35:4 ಉಳಿಕೆ ರೈಲ್ವೆ ಜಾಗ ಹಳ್ಳ 0-07 0-45 
ಹನುಮಯ್ಯ ಬಿನ್‌ ತಿರುಮಳಯ್ಯ ಹನುಮಯ್ಯ 
3 | ಗಿರಿಯಪ್ಪ ಬಿನ್‌ ತಿಮ್ಮರಾಯಪ್ಪ, ಗಿರಿಯಪ್ಪ 35:4 ಖುಷ್ಕಿ ಉಳಿಕೆ 35:3 ರೈಲ್ವೆ ಜಾಗ ಹಳ್ಳ 0-03 0-18 
ಗಂಗಮ್ಮ ಕೋಂ ವಿ. ಸಿದ್ದಪ್ಪ, ಗಂಗಮ್ಮ 
ಹನುಮಯ್ಯ ಬಿನ್‌ ತಿರುಮಳಯ್ಯ, ಹನುಮಯ್ಯ 
ಶಿವಮ್ಮ ಕೋಂ ಅಜ್ಜಯ್ಯ. ಶಿವಮ್ಮ 
ಪಿಳ್ಳಹಳ್ಳಿ 
1 | ಲಕ್ಷಮ್ಮಬಿನ್‌ ಡಿ. ಗೋಪಾಲ್‌, ಲಕ್ಷ ಮ್ಮ 56:2ಎ ಖುಷ್ಕಿ ರೈಲ್ವೆ ಜಾಗ ರಸ್ತೆ ಉಳಿಕೆ ಉಳಿಕೆ ರೈಲ್ವೆ ಉಳಿಕೆ 0-10 1-00 
ಕೆಂಪಯ್ಯ ಬಿನ್‌ ಗಂಗಯ್ಯ, ಮಾಳಿಗಮ್ಮ ಬಿನ್‌ ಕೆಂಪಯ್ಯ, ಮಾಳಿಗಮ್ಮ ಉಳಿಕೆ ಜಾಗ 56:2ಬಿ 0-05 
ಗಂಗಯ್ಯ, ಸಿದ್ದಗಂಗಮ್ಮ ಕೋಂ ಬೀರಯ್ಯ ಸಿದ್ದಗಂಗಮ್ಮ 0-15 
2 | ಗಂಗಯ್ಯ ಬಿನ್‌ ಅಡವಿಯಪ್ಪ ಗಂಗಯ್ಯ 56:2ಬಿ | ಖುಷ್ಕಿ ಉಳಿಕೆ ರಸ್ತೆ 56:2ಎ ಉಳಿಕೆ 0-18 1-10 
ನಿಂಗಪ್ಪ ಬಿನ್‌ ಅಡವಿಯಪ್ಪ ನಿಂಗಪ್ಪ 
ಬಿತ್ತನಗೆರೆ 
1 | ತಿಮಕ್ವ ಕೋಂ ತಿಮ್ಮಪ್ಪ ತಿಮಕ್ಷ್ಯ 136 ಖುಷ್ಕಿ ರಸ್ತೆ 135 ರೈಲ್ವೆ ಜಾಗ 135 0-22 1/2 1-40 
ಜುಮ್ಹಾ 1-36 1/2 






































ಪಿ.ಆರ್‌. 148 


ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 





